ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎರಡನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾಂಕ ೦6ನೇ ಡಿಸೆಂಬರ್‌, 2೦13 
(ಸಮಯ: ಬೆಳಗ್ಗೆ 10.೦೦ ಗಂಟಿಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹತ್ತನೇ ಪಟ್ಟ 


ಆ) 


ಇ) 


ದಿನಾಂಕ 29.11.2013ರ ಐದನೇ 

ಪಟ್ಟಿಯಿಂದ ತಡೆಹಿಡಿಯಲಾದ 

ಶ್ರೀ ಕೆ.ಎಸ್‌.ಪುಟ್ಟಣ್ಣಯ್ಯ ಅವರ ಚುಕ್ಕೆ ಕೃಷಿ ರಾಜ್ಯ ಸಚಿವರು 
ಗುರುಶಿನ ಪ್ರಶ್ನೆ ಸಂಖ್ಯೆ: 726795) 


ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಹತ್ತನೇ ಪಟ್ಟ 


2. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


. ಶ್ರೀಯುತರುಗಳಾದ ಕೆ.ಜ.ಬೋಪಯ್ಯ ಮತ್ತು ಎಂ.ಪಿ ಅಪ್ಪಚ್ಚು(ರ೦ಜನ್‌) 


ಅವರುಗಳು ಪಶ್ಚಿಮಘಟ್ಟ ಅರಣ್ಯ ಪ್ರದೇಶವನ್ನು ಯುನೆಸ್ಥೊ ಪಣ್ಟಗೆ ಸೇರ್ಪಡಿಸಿರುವ 
ಬಗ್ಗೆ ಹಾಗೂ ವಿಜ್ಞಾನಿ ಡಾ| ಕಸ್ತೂರಿರಂಗನ್‌ ಅವರು ನೀಡಿರುವ ವರದಿಯ ಸಾಧಕ- 
ಬಾಧಕಗಳ ಬಗ್ಗೆ ಚರ್ಚೆ. 


. ಶ್ರೀಯುತರುಗಳಾದ ಡಾ|. ಕೆ. ಸುಧಾಕರ, ಚಿ.ಎಂ.ನಾಗರಾಜ್‌, ಎಸ್‌.ಎನ್‌. 


ಸುಬ್ಬಾರೆಡ್ಡಿ, ಎಸ್‌.ಎನ್‌. ನಾರಾಯಣಸ್ವಾಮಿ ಹಾಗೂ ಇತರರು ಚಿಕ್ಕಬಳ್ಳಾಪುರ ಜಲ್ಲೆ 
ನಂದಿ ಹೋಖಬಳಯ ನೆಲಮಾಕಲಹಳ್ಳ ಗ್ರಾಮಗಳಲ್ಲಿ ಜವಳ ಪಾರ್ಕ್‌ ನಿರ್ಮಿಸಲು 
ಮಂಜೂರು ಮಾಡಲಾದ 84 ಎಕರೆ ಭೂಮಿಯನ್ನು ಕೃಷಿ ವಿಶ್ವವಿದ್ಯಾಲಯಕ್ಕೆ 
ಹಸ್ತಾಂತರಿಸಲು ಸರ್ಕಾರವು ತೀರ್ಮಾನ ತೆಗೆದುಕೊಂಡಿರುವುದರ ಬಗ್ಗೆ ಚರ್ಚೆ. 


, ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ,  ಕೆ.ಎಂ.ಶಿವಅಂಗೇಗೌಡ 


ಹೆಚ್‌.ಡಿ.ರೇವಣ್ಣ, ಕೆ.ಗೋಪಾಲಯ್ಯ ಹಾಗೂ ಇತರರು ಬೆ೦ಗಳೂರು ಉತ್ತರ 
ತಾಲ್ಲೂಕು ಕಸಬಾ ಹೋಖಳ ನಾಗಶೆಟ್ಟಹಳ್ಳ ಹಾಗೂ ಭೂಪಸಂದ್ರ ಗ್ರಾಮದ 
ಕರ್ನಾಟಕ ಹಾಲು... ಮಹಾಮಂಡಳಗೆ ಸೇರಿದ ಆಸ್ತಿಯನ್ನು ಭೂ 
ಮಾಫಿಯಾದೊಂದಿಗೆ ಶಾಮೀಲಾಗಿ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಸರ್ಕಾರವನ್ನು 
ವಂಚಿಸುತ್ತಿರುವ ಬಗ್ಗೆ ಚರ್ಚೆ. 

ಮ.ತಿ.ನೋ, 


ಜೂ 


ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ. ಕೆ.ಎಂ.ಶಿವಅಂಗೇಗೌಡ 


ಹೆಚ್‌.ಡಿ.ರೇವಣ್ಣ, ಕೆ.ಗೋಪಾಲಯ್ಯ ಹಾಗೂ ೨ ಕರು ಕೇಂದ್ರ ಸರ್ಕಾರದಿಂದ 
ರಾಜ್ಯಕ್ಕೆ ಬಹುಹಳ್ಳಗಳ ಕುಡಿಯುವ ನೀರು ಯೋಜನೆಗೆ ಹಣ 
ಅಡುಗಡೆಯಾಗಿದ್ದರೂ ಆ ಹಣ ಬಳಸಿಕೊಳ್ಳದೇ ಇರುವುದರಿಂದ ಗ್ರಾಮಾಂತರ 
ಪ್ರದೇಶಗಳಲ್ಲ ಕುಡಿಯುವ ನೀರಿಗೆ ತೊಂದರೆಯಾಗಿರುವ ಬಗ್ಗೆ ಚರ್ಚೆ. 


| ಶ್ರೀಯುತರುಗಳಾದ ಜಗದೀಶ ಶೆಟ್ಟರ, ಗೋವಿಂದ ಎಂ.ಕಾರಜೋಳ, 


ಎಸ್‌. ಸುರೇಶ್‌ ಕುಮಾರ್‌. ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮತ್ತು ಲಕ್ಷ್ಮಣ ಸವದಿ 
ಹಾಗೂ ಇತರರು ರಾಜ್ಯದಲ್ಲಿ ಇತ್ತೀಚೆಗೆ ಜಾನುವಾರುಗಳು ಕಾಲುಖಾ೦ಖ ರೋಗಕ್ಕೆ 
ತುತ್ತಾಗಿ ಸಾವನ್ಮಪ್ಪುತ್ತಿರುವುದರಿ೦ದ, ಕಾಲುಬಾಯಿ ರೋಗ ತಡೆಗೆ ಸರ್ಕಾರವು 
ಅಗತ್ಯ ಕ್ರಮಕೈಗೊಳ್ಳುವ ಮತ್ತು ಸೂಕ್ತ ಪರಿಹಾರ ನೀಡುವ ಬಗ್ಗೆ ಚರ್ಚೆ. 


. ಶ್ರೀ ಜೆ.ಆರ್‌. ಲೋಬೊ, ಶ್ರೀಮತಿ ಶಕುಂತಲಾ ಟ. ಶೆಟ್ಟ ಮತ್ತು ಬ.ಎ. ಮೊಹಿದ್ದೀನ್‌ 


ಬಾವಾ ಅವರುಗಳು, ಬಟಟ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್‌, ಸಹ 
ಪ್ರೊಫೆಸರ್‌ ಮತ್ತು ಸಹಾಯಕ ಪ್ರೊಫೆಸರುಗಳ ನೇಮಕಾತಿಯಲ್ಲಿ ನಡೆದ 
ಅವ್ಯಹಾರದ ಬಗ್ಗೆ ಚರ್ಚೆ. 


ಶ್ರೀಯುತರುಗಳಾದ ಆರ್‌.ಅಶೋಕ, ವಿ.ಸುನೀಲಕುಮಾರ್‌, ಸಿ.ಐ.ರವಿ ಮತ್ತು 


ಜಿ.ಎನ್‌. ವಿಜಯಕುಮಾರ ಅವರುಗಳು ರಾಜ್ಯದಲ್ಲಿ ಬ್ಯಾಂಕ್‌- -ಎ.ಟಿ.ಎ೦ ಗಳಲ್ಲ 
ಹಾಗೂ ವಿವಿಧೆಡೆ ನಡೆಯುತ್ತಿರುವ ಹಲ್ಲೆ, ದರೋಡೆ ಮತ್ತು ಕೋಮು ನಂ 
ಘಟನೆಗಳು ಸೇರಿದಂತೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟರುವ 
ಬಗ್ಗೆ ಚರ್ಚೆ. 


, ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಡಿ. ರೇವಣ್ಣ. ಜಿ.ಟಿ. 


ದೇವೇಗೌಡ, ಎನ್‌. ಚಲುವರಾಯ ಸ್ವಾಮಿ “ಮತ್ತು ಮಧು ಬಂಗಾರಪ್ಪ ಹಾಗೂ 
ಇತರರು ರಾಜ್ಯದ ಸರ್ಕಾರಿ ಆಸು ಸ್ಪತ್ರೆಗಳಗೆ ಕಳಪೆ ಗುಣಮಟ್ಟದ "ಔಷಧಿಗಳ 
ಸರಬರಾಜನಿಂದಾಗಿ ರೋಗಿಗಳಗೆ ತೊಂದರೆಯಾಗಿರುವ ಬಗ್ಗೆ ಚರ್ಚೆ. 


, ಶ್ರೀಯುತರುಗಳಾದ ಬಸವರಾಜ ಬೊಮ್ಮಾಯಿ, ಲಕ್ಷ್ಮಣ ಸಂಗಪ್ಪ ಸವದಿ, 


ಭರಮಗೌಡ ಆಲಗೌಡ ಕಾಗೆ ಅವರುಗಳು ಕೇಂದ್ರ ಸರ್ಕಾರದ ನೀರಾವರಿ 
ಇಲಾಖೆಯು ಎಐಐಪಿ ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದು ನಮ್ಮ ರಾಜ್ಯದಲ್ಲಿ 
ಈಗಾಗಲೇ ಎಐಜಪಿ ಅಡಿಯಲ್ಲಿರುವ ಯೋಜನೆಗಳು ಹಾಗೂ ಹೊಸದಾಗಿ 
ಸೇರ್ಪಡೆಯಾಗಿರುವ ಯೋಜನೆಗಳನ್ನು ಇ.ಆರ್‌.ಎ೦. ಮತ್ತು ಕಾಡಾ 
ಗ್ವೀ೦ಗಳಡಿಯಲ್ಲ ಬಳಸಬಹುದಾದ ಪರಿಣಾಮಗಳ ಬಗ್ಗೆ ಚರ್ಚೆ. 


ಶ್ರೀಯುತರುಗಳಾದ ಎಸ್‌.ಮಧುಬಂಗಾರಪ್ಪ, ಕೆ.ಎಂ.ಶಿವಅ೦ಗೇಗೌಡ, 


ಸಿ.ಎನ್‌.ಬಾಲಕೃಷ್ಣ. ಜಿ.ಐ. ನಿಂಗಯ್ಯ ಹಾಗೂ ಇತರರು ರಾಜ್ಯದ ಅರಣ್ಯ 
ಜಮೀನುಗಳಲ್ಲಿ ಬಗರ್‌ಹುಕು೦ ಸಾಗುವಳ ಮಾಡುತ್ತಿರುವ ರೈತರಿಗೆ ಹಾಗೂ 
ಅರಣ್ಯವಾಸಿಗಳಗೆ ಹಕ್ಕುಗಳನ್ನು ಮಾನ್ಯ ಮಾಡುವ ಸಲುವಾಗಿ ಅಧಿನಿಯಮ 
2೦೦6, 2೦೦8 ಹಾಗೂ ೫38 ಕಾಯ್ದೆ ಅವ್ವಯ ಗ್ರಾಮ ಸಮಿತಿಗಳನ್ನು 
ರಚಿಸಲು ಹಾಗೂ ಬಗರ್‌ಹುಕುಂ ಹಗು ಹಕ್ಕುಪತ್ರಗಳನ್ನು ವಿಸ್ತರಿಸುವ 
ಬಗ್ಗೆ ಚರ್ಚೆ. 

ಪು.ತಿ.ನೋ,, 


11, 


14 


15. 


ಭಯ 


ಶ್ರೀಯುತರುಗಳಾದ ಬಸವರಾಜ ಬೊಮ್ಮಾಯಿ, ಲಕ್ಷ್ಮಣ ಸವದಿ, ಭರಮಗೌಡ ಕಾಗೆ, 
ಸಿ.ಆ.ರವಿ,. ಹಾಗೂ ಡಿ.ಎನ್‌. ಜೀವರಾಜ್‌ ಅವರುಗಳು ಕೇಂದ್ರ ಸರ್ಕಾರವು 
ಪಶ್ಚಿಮಘಟ್ಟ ಪರಿಸರ ಹಾಗೂ ಅರಣ್ಯ ರಕ್ಷಣೆಗಾಗಿ ಹೊರಡಿಸಿದ ಆದೇಶದಿಂದ 
ರಾಜ್ಯದ ಪಶ್ಚಿಮಘಟ್ಟ ಪ್ರದೇಶಗಳಲ್ಲ ವಾಸಿಸುತ್ತಿರುವ ಜನರ ಮೇಲೆ ಆಗುತ್ತಿರುವ 
ಪರಿಣಾಮಗಳ ಬಗ್ಗೆ ಚರ್ಚೆ. 


ಶ್ರೀಯುತರುಗಳಾದ ಕೆ.ಬ. ಪ್ರಸನ್ನ ಕುಮಾರ್‌, ಪ್ರಿಯಾಂಕ್‌ ಬರ್ಗೆ, ಶಾರದಾ ಪೂರ್ಯ 


ನಾಯಕ ಅವರುಗಳು ಶಿವಮೊಗ್ಗ ಮತ್ತು ಗುಲಬರ್ಗಾ ನಗರಗಳಲ್ಲ ನಡೆಯುತ್ತಿದ್ದ 
ವಿಮಾನ ನಿಲ್ದಾಣ ಕಾಮಗಾರಿಯನ್ನು ಸ್ಥಗಿತಗೊಳಸಿರುವ ಬಗ್ಗೆ ಚರ್ಚೆ. 


ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಕೆ. ಕುಮಾರಸ್ವಾಮಿ, 


ಅ.ಬ.ನಿಂಗಯ್ಯ, ವೈ.ಎಸ್‌.ವಿ.ದತ್ತಾ ಮತ್ತು ಎಸ್‌. ಮಧು ಬಂಗಾರಪ್ಪ ಅವರುಗಳು 
ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಕೊಡಗು ಜಲ್ಲೆಗಳಲ್ಲ ಅಕಾಅಕ ಭಾರೀ 
ಮಳೆಯುಂಟಾದ ಹಿನ್ನೆಲೆಯಲ್ಲಿ ಕಾಫೀ ಏಲಕ್ಕಿ ಮತ್ತು ಮೆಣಸಿನ ಬೆಳೆಗಳು 
ನಾಶವಾಗಿರುವುದರಿಂದ ರೈತರಿಗೆ ನಷ್ಟವು೦ಟಾಗಿದ್ದು ಅಂತಹ ರೈತರಿಗೆ ಸೂಕ್ತ 
ಪರಿಹಾರ ನೀಡುವ ಬಗ್ಗೆ ಚರ್ಚೆ. 


ಶ್ರೀಯುತರುಗಳಾದ ಜ.ಸುರೇಶ್‌ಗೌಡ ಮತ್ತು ಡಾ| ರಫೀಕ್‌ ಅಹ್ಮದ್‌ ಎಸ್‌ 


ಅವರುಗಳು ಹೇಮಾವತಿ ಜಲಾಶಯದಿಂದ ತುಮಕೂರು ಬ್ರಾಂಚ್‌ ಕೆನಾಲ್‌ಗೆ 
ಹಂಚಿಕೆಯಾಗಿರುವ ಬಾಕಿ ನೀರನ್ನು ವರ್ಷದಲ್ಲ ಆ ತಿಂಗಳು ಹರಿಸಲು ಕ್ರಮ 
ಕೈಗೊಳ್ಳುವ ಬಗ್ಗೆ ಚರ್ಚೆ. 


ಶ್ರೀ ಎನ್‌. ಚಲುವರಾಯಸ್ವಾಮಿ, ಅವರು ರಾಜ್ಯದಲ್ಲಿ ಇತ್ತೀಚೆಗೆ ಹಲವಾರು 
ಜಾನುವಾರುಗಳು ಕಾಲುಬಾಯಿ ಜ್ವರದಿಂದ ಬಳಲ ಮ್ಯತಪಟ್ಟದ್ದರಿಂದ 
ಸ೦ಕಷ್ಟಕ್ಕೀಡಾದ ರೈತರಗಳಗೆ ಪರಿಹಾರ ನೀಡುವ ಬಗ್ಗೆ ಚರ್ಚೆ. 


ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಡಿ.ನಾಗರಾಜಯ್ಯ, 


ಹೆಚ್‌.ಡಿ.ರೇವಣ್ಣ, ಕೆ.ಎಂ. ಶಿವಅಂಗೇಗೌಡ ಮತ್ತು ಎಸ್‌. ಮಧು ಬಂಗಾರಪ್ಪ 
ಅವರುಗಳು ರಾಜ್ಯದಲ್ಲ ಕೆಲವು ಜಲ್ಲೆಗಳಲ್ಲ ಬರಪೀಡಿತ ತಾಲ್ಲೂಕುಗಳೆ೦ದು 
ಘೋಷಿಸಿರುವಂತೆ ಜಲ್ಲಾಧಿಕಾರಿಯುಂದ ವರದಿ ಬಂದಿದ್ದರೂ ಸಹ ಸರ್ಕಾರವು ಆ 
ಬಗ್ಗೆ ಘೋಷಣೆ ಮಾಡದಿರುವ ಬಗ್ಗೆ ಚರ್ಚೆ. 


, ಶ್ರೀಯುತರುಗಳಾದ ಅ.ಐಎಸ್‌.ಯಡಿಯೂರಪ್ಪ. ಯು.ಬ.ಬಣಕಾರ ಮತ್ತು 


ಡಾ ವಿ.ಐ. ಪಾಟೀಲ್‌ ಅವರುಗಳು ಅನ್ನಭಾಗ್ಯ ಯೋಜನೆಯಡಿ ಬಪಿಎಲ್‌ 
ಕಾರ್ಡುದಾರರಿಗೆ ಪ್ರತಿ ತಿಂಗಳು ನೀಡುತ್ತಿರುವ 3೦ ಕೆ.ಜಿ. ಅಕ್ಕಿಯು ಕಾಳ 
ಸಂತೆಯಲ್ಲ ಮಾರಾಟವಾಗುತ್ತಿರುವ ಬಗ್ಗೆ 
ಮತ್ತು 

ಶ್ರೀಯುತರುಗಳಾದ ಜಗದೀಶ ಶೆಟ್ಟರ, ಬಸವರಾಜ್‌ ಬೊಮ್ಮಾಯಿ, ಎಸ್‌ ಸುರೇಶ್‌ 
ಕುಮಾರ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮತ್ತು ಲಕ್ಷ್ಮಣ ಸವದಿ ಹಾಗೂ ಇತರರು 
ರಾಜ್ಯದಲ್ಲಿ ಜಾರಿಗೆ ತರಲಾದ ಅನ್ನಭಾಗ್ಯ ಯೋಜನೆಯ ನ್ಯೂನತೆಯ ಬಗ್ಗೆ ಹಾಗೂ 
ಯೋಜನೆಯನ್ನು ಜಾರಿಗೊಳಸಲು ಸರ್ಕಾರವು ವಿಫಲವಾಗಿರುವ ಬಗ್ಗೆ ಚರ್ಚೆ. 


ಪು.ತಿ.ನೋ., 


Ne 


18. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಕೆ.ಎಂ.ಶಿವಅಂಗೇಗೌಡ, 
ಫಟ್‌. ಡಿ. ರೇವಣ್ಣ, ಕೆ.ಎಸ್‌. ಮಂಜುನಾಥಗೌಡ ಹಾಗೂ ಇತರರು ಕಂದಾಯ 
ಇಲಾಖೆಯಲ್ಲಿ ಕೈತಂಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಚರ್ಚೆ. 


19, ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ ಅಶೋಕ ಖೇಣಿ ಮತ್ತು ಯು.ಜಿ. 
ಸ ಅವರುಗಳು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚರ್ಚೆ. 


3. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹೊಳೇನರಸಿಪುರ ತಾಲ್ಲೂಕು ಕಸಬಾ ಹೋಬಳಯ 
ಸರ್ವೇ ನಂಬರ್‌ 8- ಪಿ 1 ರಿಂದ ಪಿ 4ರ ವರೆಗಿನ ಜಮೀನುಗಳನ್ನು ಕಾನೂನು 
ಬಾಹಿರವಾಗಿ ನೋಂದಣಿ ಮಾಡಿರುವ ಬಗ್ದೆ ಮಾನ್ಯ ಕಂದಾಯ ೫ ಗಮನ 
ಸೆಳೆಯುವುದು. 


2. ಶ್ರೀಮತಿ ಶಶಿಕಲಾ ಅಣ್ಣಾಸಾಹೇಬ ಜೊಲ್ಲೆ ಅವರು ನಗರಸಭೆ. ಪುರಸಭೆ, ಮತ್ತು 

| ಪಟ್ಟಣ ಪಂಚಾಯತ್‌ಗಳು ತೆರಿಗೆ ಸಂರಹ ಮಾಡುವಲ್ಲ ವಿಫಲವಾಗಿರುವ ಬಗ್ಗೆ 
ಮಾನ್ಯ ಪೆ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು ಸಾರ್ವಜನಿಕ ಉದ್ದಿಮೆಗಳ ಹಾಗೂ 
ಅಲ್ಪಸ೦ಖ್ಯಾತರ ಕಲ್ಯಾಣ, ಹಜ್‌ ಮತ್ತು ವಕ್ಸ್‌ ಸಚಿವರ ಗಮನ ಸೆಳೆಯುವುದು. 


3.ಶ್ರೀ ತನ್ವೀರ್‌ ಸೇಠ್‌ ಅವರು ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲ ಇತ್ತೀಚೆಗೆ 
ನಡೆದ ಎಸ್‌.ಸಿ.ವಿ.ಟ ಪರೀಕ್ಷೆಯಲ್ಲ ಅವ್ಯವಹಾರ ನಡೆದಿರುವ ಬಗ್ಗೆ ಮಾನ್ಯ ಕಾರ್ಮಿಕ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


4, ಡಾ| ಸಿ.ಎನ್‌. ಅಶ್ಚತ್ಥ್‌ ನಾರಾಯಣ ಅವರು ರಾಜ್ಯದಲ್ಲ ನಕಅ ವೈದ್ಯರುಗಳ ಹಾವಳ 

| ಹೆಚ್ಚಾಗಿ ರೋಗಿಗಳಗೆ ಅತೀವ ತೊಂದರೆಯುಂಬಾಗುತ್ತಿರುವುದರಿಂದ ನಕಅ ವೈದ್ಯರ 
ಹಾವಳ ತಡೆಗಟ್ಟಲು ಸೂಕ್ತ ಕಾನೂನು ರೂಪಿಸುವ ಬಗ್ಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ 
ರಾಜ್ಯ ಸಚಿವರ “ಮನ ಸೆಳೆಯುವುದು. 


೮. ಶ್ರೀ ಕೆ.ಎಸ್‌. ಮಂಜುನಾಥ್‌ಗೌಡ ಅವರು ಕೋಲಾರ ಜಲ್ಲೆಯ ಮಾಲೂರು 
ತಾಲ್ಲೂಕನ್ನು ಬಂೀಡಿತ ತಾಲ್ಲೂಕೆಂದು ಘೋಷಿಸುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಜೆ ಸೆಳೆಯುವುದು. 


6. ಶ್ರೀ ಎಸ್‌.ಆರ್‌. ವಿಶ್ವನಾಥ ಅವರು ನಿವೇಶನಗಳ ನೋಂದಣಿ ಮಾಡುವ ಖಗೆಗೆ 
ರುಡಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಈ ಬಜ 


7. ಶ್ರೀಯುತರುಗಳಾದ ಡಾ| ಸುಧಾಕರ್‌, ಕೆ.ಎಸ್‌. ಮಂಜುನಾಥ್‌ಗ್‌ಡ, ಎಂ.ಕೃಷ್ಣಪ್ಪ 
ಮತ್ತು ಹಿಳ್ಳಮುನಿಶಾಮಪ್ಪ ಅವರುಗಳು ಡಾ| ಡಿ.ವಿ. ಗುಂಡಪ್ಪ ಜ್ಞಾನವಾಹಿನಿ 
ವಿಶ್ವವಿದ್ಯಾಲಯದ ಸ್ಥಾಪ ಪನೆ ಖಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ 
ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ., 


A 


. ಶ್ರೀಮತಿ ಶಶಿಕಲಾ ಅಣ್ಣಾಸಾಹೇಬ ಜೊಲ್ಲೆ ಅವರು ರಾಜ್ಯದ ಗ್ರಾಹಕರ ವೇದಿಕೆಯ 


ಅಧ್ಯಕ್ಷರುಗಳ ನೇಮಕಾತಿ ಮಾಡದೇ ವಿಳ೦ಬನೀತಿಯನ್ನು ಅನುಸರಿಸುತ್ತಿರುವ ಬಗ್ಗೆ 
ಮಾನ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ಸಚಿವರ ಗಮನ ಸೆಳೆಯುವುದು. 


. ಶ್ರೀಯುತರುಗಳಾದ ಜ.ಆರ್‌. ಪಾಟೀಲ್‌, ಗುರು ಪಾಟೀಲ್‌ ಶಿರವಾಳ ಅವರುಗಳು 


ಹೈದ್ರಾಬಾದ್‌ ಮತ್ತು ಮು೦ಬಯ ಕರ್ನಾಟಕದಲ್ಲ ತೊಗರಿ ಬೆಳೆಯವ ರೈತರಿಗೆ 
ಸೂಕ್ತ ಬೆಲೆ ಸಿಗದೆ ತೊಂದರೆಯುಂಬಾಗುತ್ತಿರುವುದರಿಂದ ತೊಗರಿ ಬೆಳೆಗೆ ಬೆಂಬಲ 
ನೀಡುವ ಬಗ್ಗೆ ಮಾನ್ಯ ಕೃಷಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


.ಶ್ರೀ ವಿಜಯಾನಂದ್‌ ಎಸ್‌ ಕಾಶಪ್ಪನವರ್‌ ಅವರು ಡಾ|. ನಂಜುಂಡಪ್ಪ 


ವರದಿಯನ್ವಯ ಬಾಗಲಕೋಟೆ ಜಲ್ಲೆಯ ಹುನಗುಂದ ತಾಲ್ಲೂಕನ್ನು ಬರಪೀಡಿತ 
ತಾಲ್ಲೂಕುಗಳ ಪಟ್ಟಯಲ್ಲ ಸೇರಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ರಾಜು ಅಲಗೂರು ಅವರು ಟಪ್ಪು ಸುಲ್ದಾನರವರ ಜಯಂತ್ಯೋತ್ಸವದ 


ದಿನದಂದು ಸರ್ಕಾರಿ ರಜೆಯನ್ನಾಗಿ ಘೋಷಿಸಿ ಜಯಂತ್ಯೋತ್ಸವ ಆಚರಿಸುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಶ್ರೀ ಡಿ. ನಾಗರಾಜಯ್ಯ ಅವರು ತುಮಕೂರು ಜಲ್ಲೆ ಕುಣಿಗಲ್‌ ತಾಲ್ಲೂಕಿನಲ್ಲ ಮಿಸಿ 


ವಿಧಾನಸೌಧ ಕಟ್ಟಡ ನಿರ್ಮಾಣಕ್ಕಾಗಿ ಹಣ ಮಂಜೂರಾಗಿದ್ದರೂ ಸಹ 
ಕಾಮಗಾರಿಗಳು ಸ್ಥಗಿತಗೊಂಡಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. ' 


. ಶ್ರೀ ತಕ್ಷೀರ್‌ ಸೇಠ್‌ ಅವರು ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲ ಇತ್ತೀಚಿಗೆ 


ಪದವಿ ಪೂರ್ವ ಶಿಕ್ಷಣದಲ್ಲನ ವೃತ್ತಿ ಆಧಾರಿತ ಕೋರ್ಸುಗಳಲ್ಲ ಕಾರ್ಯ 
ನಿರ್ವಹಿಸುತ್ತಿದ್ದ ಅರೆ ಕಾಲಕ ಬೋಧಕರನ್ನು ಕಿರಿಯ ತರಬೇತಿ ಅಧಿಕಾರಿ ಹುದ್ದೆಗೆ 
ವಿಆೀನಗೊಳಸಿರುವ ಮಾದರಿಯಲ್ಲಿಯೇ ಆ ಇಲಾಖೆಯ ಅತಿಥಿ ಬೋಧಕರುಗಳನ್ನು 
ಕಿರಿಯ ತರಬೇತಿ ಅಧಿಕಾರಿ ಹುದ್ದೆಗೆ ವಿಆೀನಗೊಳಸುವ ಬಗ್ಗೆ ಮಾನ್ಯ ಕಾರ್ಮಿಕ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


.ಶ್ರೀ ಸಂಜಯ ಜ. ಪಾಟೀಲ್‌ ಅವರು ಬೆಳಗಾವಿ ಜಲ್ಲೆಯಲ್ಲ ನ್ಯಾಯ ಬೆಲೆ 


ಅ೦ಗಡಿಗಳಲ್ಲಿ ದರಪಟ್ಟಯ ಫಲಕಗಳನ್ನು ಪ್ರದರ್ಶಿಸದೆ ಹೆಚ್ಚಿನ ದರವನ್ನು ವಸೂಲ 
ಮಾಡುತ್ತಿರುವುದರಿಂದ. ಬಡವರ್ಗದ ಜನರಿಗೆ ತೂಕ ಯುತಳ ಬಗ್ಗೆ 
ಮಾನ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು... ಜಜಾಪುರ ಜಲ್ಲೆಯ ಬಸವನ 


ಬಾಗೇವಾಡಿ ವ್ಯಾಪ್ತಿಯಲ್ಲಿ ಬರುವ ರಾಷ್ಟ್ರೀಯ ಹೆದ್ದಾರಿ 13ರ ಅಕ್ಕ-ಪಕ್ಕದ 
ಗ್ರಾಮಗಳಗೆ ಸರ್ವಿಸ್‌ ರಸ್ತೆಯನ್ನು ನಿರ್ಮಾಣ ಮಾಡದೆ 
ತೊಂದರೆಯುಂಬಾಗುತ್ತಿರುವುದರಿಂದ ಸ ಮನಗೂಳ ಗ್ರಾಮದ ಕೂಡು ರಸ್ತೆಯ 
ಮೇಲೆ ಮೇಲುಸೇತುವೆ ನಿರ್ಮಾಣ ಮಾಡುವ ಬಗ್ಗೆ ಮಾನ್ಯ ಲೋಕೋಪಯೋಗಿ 
ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ., 


ಜ.8 


16.ಶ್ರೀ ಯಶವ೦ತರಾಯಗೌಡ ವಿ. ಪಾಟೀಲ್‌ ಅವರು ಬಜಾಪುರ ಜಲ್ಲೆ ಇಂಡಿ 
ತಾಲ್ಲೂಕಿನ ತೆಗ್ಗಿಹಳ್ಳ ಗ್ರಾಮದ ಆಸರೆ ಯೋಜನೆಯ ಕಾಮಗಾರಿಗಳು 
ಪೂಣ೯ಗೊಳ್ಳದಿರುವುದರಿ೦ದ ಅಲ್ಲನ ಸಂತ್ರಸ್ಥರಿಗೆ ತೊಂದರೆಯುಂಬಾಗಿರುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. | 


17.ಶ್ರೀ ಹೆಚ್‌. ಎಸ್‌. ಶಿವಶಂಕರ ಅವರು ರಾಜ್ಯದಲ್ಲ ಸರ್ಕಾರಿ ಪ್ರಥಮ ದರ್ಜೆ 
ಕಾಲೇಜುಗಳ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಹಾಗೂ ವೇತನ/ಗೌರವ 
ಧನ ವಿತರಣೆಯಲ್ಲ ಉಂಟಾಗಿರುವ ಅನ್ಯಾಯದ ಬಗ್ಗೆ ಉನ್ನತ ಶಿಕ್ಷಣ ಮತ್ತು 
ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


18. ಶ್ರೀ ಆರ್‌. ಅಶೋಕ್‌ ಮತ್ತು ಡಾ| ಅಶ್ವತ್ಥನಾರಾಯಣ ಅವರುಗಳು ಬೆ೦ಗಳೂರಿನಲ್ಣ 
ನೀರು ಸರಬರಾಜು ಮತ್ತು ಒಳಚರಂಡಿ ಮ೦ಡಳಯು ಇತ್ತೀಚಿಗೆ ಬೆಸ್ಕಾಂಗೆ ಹಣ 
ಪಾವತಿಸದಿರುವುದರಿ೦ದ ಬೋರ್‌ವೆಲ್‌ ಸಂಪರ್ಕವನ್ನು ಕಡಿತಗೊಳಸಿರುವ ಹಾಗೂ 
ಇಂಜನಿಯರ್‌ ಮತ್ತು ಸಿಬ್ಬಂದಿ ವರ್ಗದವರ ಮೊಬೈಲ್‌ ಬಲ್ಲುಗಳನ್ನು 
ಪಾವತಿಸದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯುಂಟಾಗಿರುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


1೨. ಶ್ರೀ ಡಿ.ಕೆ. ಶಿವಕುಮಾರ್‌ ಅವರು ಬೆಂಗಳೂರು-ಮೈಸೂರು ನೈಸ್‌ ರಸ್ತೆ ಸ್ಥಾಪಿಸಲು 
ಜ.ಎಂ.ಐ.ಐ.ಸಿ.ಸಿ.ಎ ಸಂಸೆ ಸಾಪಿಸಿ ಕೆ.ಐ.ಎ.ಡಿ.ಜ ಇಲಾಖೆಯಿಂದ ರಸ್ತೆ ನಿರ್ಮಾಣಕ್ಕೆ 
ರೈತರಿಂದ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಆದೇಶವಿದ್ದರೂ ಕೆಲವು 
ಜಮೀನುಗಳನ್ನು ಮಾತ್ರ ಸ್ವಾಧೀನಪಡಿಸಿಕೊ೦ಡು ಕೆಲವು ಜಮೀನುಗಳನ್ನು 
ಕೈಬಟ್ಟರುವ ಬಗ್ಗೆ ಮತ್ತು ರಸ್ತೆಯ ಎರಡೂ ಬದಿ ತಡೆಗೋಡೆ ನಿರ್ಮಿಸಿರುವುದರಿಂದ 
ರೈತರಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


2೦. ಶ್ರೀ ಐ. ಶಿವಣ್ಣ ಅವರು ಆನೇಕಲ್‌ ತಾಲ್ಲೂಕು ಸರ್ಜಾಪುರ ಹೋಖಬಳಯ 16 
ಕೆರೆಗಳಗೆ ಏತ ನೀರಾವರಿ ಮೂಲಕ ನೀರನ್ನು ಹಾಲುಸುವ ಬಗ್ಗೆ ಮಾನ್ಯ ಸಣ್ಣ 
ನೀರಾವರಿ ಸಚಿವರ ಗಮನ ಸೆಳೆಯುವುದು. 


4. ಶಾಸನ ರಚನೆ 
ವಿಧೇಯಕಗಳನ್ನು ಹಿಂದಕ್ಕೆ ಪಡೆಯುವುದು. 


| ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ 
ವಿಧೇಯಕ, 2೦1೦. 
ಶ್ರೀ ಟ.ಿ. ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು 
ಹಾಗೂ ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪಶುಸಂಗೋಪನೆ 
ಸಚಿವರು) ಅವರು:- 
೭೦1೦ನೇ ಸಾಅನ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ 
ಮತ್ತು ಸಂರಕ್ಷಣಾ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ 
ಕೋರುವುದು. 
ಮ.ತಿ.ನೋ, 


ಜ್‌ 


2೨. ಕರ್ನಾಟಕ ಗೋವಧೆ ಪ್ರತಿಬಂಧಕ ಮತ್ತು ಜಾನುವಾರು ಪರಿಷ್ಠರಣೆ (ತಿದ್ದುಪಡಿ) 
ವಿಧೇಯಕ, 2೦1೭. 
ಶ್ರೀ ಟ.. ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ 


ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಮತ್ತು ಪಶುಸಂಗೋಪನೆ ಸಚಿವರು) 
ಅವರು:- 


2೦1೭ನೇ ಸಾಅನ ಕರ್ನಾಟಕ ಗೋವಧೆ ಪ್ರತಿಬಂಧಕ ಮತ್ತು ಜಾನುವಾರು 
ಪರಿಷ್ಣರಣೆ (ತಿದ್ದುಪಡಿ) ವಿಧೇಯಕವನ್ನು ಹಿಂಪಡೆಯಲು ಅನುಮತಿ 
ಕೋರುವುದು. 


5. ಅರ್ಧ ಗಂಟಿ ಕಾಲಾವಧಿ ಚರ್ಚೆ 


1 ಶ್ರೀ ಜಗದೀಶ ಶೆಟ್ಟರ ಅವರು “ಅತಿವ ಷ್ಟಿಯುಂದಾಗಿರುವ ಹಾನಿ” ಬಗ್ಗೆ ೬. 
೦5.1.2೦13 ರಂದು ಸದನದಲ್ಲ ಉತ್ತರಿಸುವ ಪ್ರ ಪ್ರಶ್ನೆಗಳ ಮೊದಲನೇ ಪಟ್ಟಯಲ್ಲನ ಪ್ರ 
ಸಂಖ್ಯೆ: ೦7(156)ಕ್ಷೆ ಒದಗಿಸಿರುವ ಉತ್ತರಕ್ಕೆ 10683285 ಖಃ ಗಂಟೆ ಪ್‌ 
ಚರ್ಚಿಸುವುದು. 

2. ಡಾ| ಎಸ್‌. ಶಿವರಾಜ್‌ ಪಾಟೀಲ ಅವರು “ರಾಯಚೂರು ನಗರ ವಿಧಾನಸಭಾ 
ಕ್ಷೇತ್ರದ ಗ್ರಾಮೀಣ ರಸ್ತೆಗಳ ದುರಸ್ತಿ” ಬಗ್ಗೆ ದಿನಾಂಕ: 27.1.2013 ರಂದು ಸದನದಲ್ಲ 
ಉತ್ತರಿಸುವ ಪ್ರಶ್ನೆಗಳ ಮೂರನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 36೦8ಕ್ಕೆ 


ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಆರ್ಯ "ಗಂಟೆ ಕಾಲ ಚರ್ಚಿಸುವುದು. 
ಮತ್ತು 


ಡಾ|| ಐ.ಟಿ. ಮಾಲಕರೆಡ್ಡಿ _ ಅವರು “ಗ್ರಾಮೀಣ ಸಂಪರ್ಕ ರಸ್ತೆಗಳ ದುರಸ್ತಿ” ಬಗ್ಗೆ 
ದಿನಾಂಕ: ೨7.1.೭೦13 ರಂದು ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳ ಮೂರನೇ 
ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 39(374)ಕ್ಷೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ 
ಹರಕ ಗಂಟಿ ಕಾಲ ಚರ್ಚಿಸುವುದು. 


ಡಡ ನಾರಾಯಣಸ್ವಾಮಿ ಎಸ್‌. ಎನ್‌. ಅವರು “ಗ್ರಾಮ ಪಂಚಾಯತಿಗಳಲ್ಲಿ "ಈ" 
ಸ್ವತ್ತು “ಬ” ಖಾತೆ ಯೋಜನೆ ಬಗ್ಗೆ ದಿನಾಂಕ: . 27.11.2೦13 ರಂದು ಸದನದಲ್ಲಿ 
ಉತ್ತರಿಸುವ ಪ್ರಶ್ನೆಗಳ ಮೂರನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 45(5೮67]್ಕೆ 
ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಜ” ಗಂಟೆ ಕಾಲ ಚರ್ಚಿಸುವುದು. 


4, ಶ್ರೀ ಎನ್‌.ಎ. ಹ್ಯಾರಿಸ್‌ ಅವರು "ಸಂಚಾರ ದಟ್ಟಣೆ ಕಡಿಮೆಗೊಳಸಲು ಕ್ರಮಗಳು” 
ಬಗ್ಗೆ ದಿನಾಂಕ: ೦೫.12.2೦15 ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆ ಗಳ ಏಳನೇ 
ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: ೨4(167೨)ಕ್ಕ ಒದಗಿಸಿರುವ "ಉತ್ತರಕ್ಕೆ ಇ0ಬ684೫0ತ 
ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


ಪಿ. ಓಂಪ್ರಕಾಶ 
ಕಾರ್ಯದರ್ಶಿ 


Rg N 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
NG kar.nic.in/Kkla) 


